ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1104(1366) 

ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆವಟಿಗಿಮಠ ಮಹಾಂತೇಶ 
ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆ 
ಕ್ಷೇತ್ರದಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 16-03-2021 * 

ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ದಿ ಸಚಿವರು 

ಪ್ರ. ಪ್ರಶ್ನೆ ಉತ್ತರ - 

ಸಂ ಯ R 

ಅ | ಕೇಂದ್ರ ಸರ್ಕಾರದ ಸ್ವಚ್ನೆ ಭಾರತ್‌ ಅಭಿಯಾನ | * ಕೇಂದ್ರ ಪುರಸ್ಕತ ಸ್ವಚ್ಛ ಭಾರತ ನಗರ 
ಕಾರ್ಯಕ್ರಮದಡಿ ಕೇಂದ್ರದಿಂದ -ರಠಾಜ್ಯಕೆ | ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 
ಬಿಡುಗಡೆಯಾಗಿರುವ ಅನುದಾನ ವಿಗದಿತ| ಬಿಡುಗಡೆಯಾಗಿರುವ ಅನುದಾನವನ್ನು ನಿಗದಿತ 
ಉದ್ದೇಶಕ್ಕೆ ಹೊರತುಪಡಿಸಿ ಬೇರೆ ಬೇರೆ] ಉದ್ದೇಶಕ್ಕೆ ಹೊರತುಪಡಿಸಿ ಬೇರೆ ಬೇರೆ 
ಕಾಮಗಾರಿಗಳಿಗೆ ಬಳಕೆಯಾಗುತ್ತಿರುವುದು |! ಕಾಮಗಾರಿಗಳಿಗೆ ಬಳಸಲು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಮಾರ್ಗಸೂಚಿಗಳನ್ವಯ ಅವಕಾಶವಿರುವುದಿಲ್ಲ 

ಹಾಗೂ ಅಂತಹ ಯಾವುದೇ ಪ್ರಕರಣಗಳು 
ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 

ಆ | ಕಳೆದ ಮೂರು ವರ್ಷಗಳಲ್ಲಿ ಕೇಂದ್ರದಿಂದ |* ಕೇಂದ್ರ ಪುರಸ್ಕತ ಸ್ವಚ್ಛ ಭಾರತ ನಗರ 
ರಾಜ್ಯಕ್ಕೆ ಸ್ವಚ್ಛ ಭಾರತ್‌' ಅಭಿಯಾನದಡಿ] ಯೋಜನೆಗೆ ಕಳೆದ 3 ವರ್ಷಗಳಲ್ಲಿ ರಾಜ್ಯಕ್ಕೆ 
ಬಿಡುಗಡೆಯಾದ ಅನುದಾನವೆಷ್ಟು? ' ಬಿಡುಗಡೆಯಾದ ಅನುದಾನದ ವಿವರ ಈ 

ಕೆಳಕಂಡಂತಿದೆ; 
(ರೂ. ಕೋಟಿಗಳಲ್ಲಿ) 
ವರ್ಷ ಬಿಡುಗಡೆಯಾದ 
ಅಮುದಾನ 
2017-18 78.76 
2018-19 239.82 
2019-20 72.90 
ಒಟ್ಟು 391.48 
ಇ "| ಕಾರ್ಯಕ್ರಮಗಳು ಯಾವುವು? ಸ್ವಚ್ಛ" ಭಾರತ | ಸ್ವಜ್ನೆ ಭಾರತ್‌ ನಗರ ಯೋಜನೆಯಡಿ ಈ ಕೆಳಕಂಡ 


ಅಭಿಯಾನದಡಿ ನಿರ್ವಹಿಸಲು 
ಅವಕಾಶವಿರುವ ಮಾಹಿತಿ ನೀಡುವುದು? 


ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಸದರಿ 
ಕಾರ್ಯಕ್ರಮಗಳಿಗೆ ಈ ಕೆಳಕಂಡ ಮಾನದಂಡಗಳ 


ಅನುಸಾರ . ಅನುದಾನವನ್ನು ನ ಬಿಡುಗಡೆ 
ಮಾಡಲಾಗುತ್ತದೆ; 
*« ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣಕ್ಕೆ 


ಸಂಬಂಧಿಸಿದಂತೆ ಸ್ವಜ್ಜ ಭಾರತ್‌ ಮಿಷನ್‌ 
(ನಗರು ಪೋರ್ಟಲ್‌ನಲ್ಲಿ ಅನುಮೋದನೆಗೊಂಡ 
ಮೈಯಕಿಕ ಶೌಚಾಲಯಗಳ ಅರ್ಜಿಗಳ ಆಧಾರದ 
ಮೇಲೆ ಅನುದಾನವನ್ನು ಬಿಡುಗಡೆ 
ಮಾಡಲಾಗುತ್ತದೆ. 

*e ನಗರ ಸ್ಥಳೀಯ ಸಂಸ್ಥೆಗಳು ಸಾರ್ವಜವಿಕ / 
ಸಮುದಾಯ ಶೌಚಾಲಯಗಳ ನಿರ್ಮಾಣಕ್ಕೆ 
ಅಗತ್ಯ ಜಾಗಗಳನ್ನು ಗುರುತಿಸಿ, ಪರಿಶೀಲನಾ 
ಪಟ್ಟಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸಿದ 

- ಆಧಾರದ ಮೇಲೆ ಕೇಂದ್ರ ಹಾಗೂ ರಾಜ್ಯ 
ಸರ್ಕಾರದ ವಂತಿಕೆಯನ್ನು ಬಿಡುಗಡೆ ಮಾಡಲು 


PS ಸ 


2; ಢಿ 


ಸಂಬಂಧಿಸಿದಂತೆ : ಅನುಮೋದಿತ 


ಕ್ರಮವಹಿಸಲಾಗುವುದು. ಈ 
ಘನತ್ಯಾಜ್ಯ ವಸ್ತು ನಿರ್ವಕುಣೆಗೆ 
ವಿಸ್ಪತ 
ಯೋಜನೆ ವರದಿಯ ಬಂಡವಾಳ ಮೊತ್ತದ 
ಆಧಾರದ ಮೇಲೆ ಕೇಂದ್ರ ಹಾಗೂ ರಾಜ್ಯ 
ಸರ್ಕಾರದ ವಂತಿಕೆಯನ್ನು ಬಿಡುಗಡೆ ಮಾಡಲು 

ಕಮವಮಹಿಸಲಾಗುತ್ತದೆ. 
ಜೊತೆಗೆ, ಸ್ವಚ್‌ ಭಾರತ (ನಗರ) ಯೋಜನೆಯ 
ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು 
ಮತ್ತು ಸಾಮರ್ಥ್ಯ ನಿರ್ಮಾಣಕ್ಕಾಗಿ ಐ.ಇ.ಸಿ 
ಮತ್ತು ಆಡಳಿತ್ಕಾಕ ಕಛೇರಿ ವೆಚ್ಚ ಘಟಿಕಗಳದಡಿ 
ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. 


ಸದರಿ. ಅಭಿಯಾನದಡಿ ಬೆಳಗಾವಿ ಜಿಲ್ಲೆಗೆ ಕಳೆದ 
ಮೂರು ವರ್ಷಗಳಲ್ಲಿ ಬಿಡುಗಡೆಯಾದ 
ಅನುದಾನವೆಷ್ಟು? (ತಾಲ್ಲೂಕುವಾರು ವಿವರ 
ನೀಡುವುದು) 


ಕೇಂದ್ರ. ಪುರಸ್ಕೃತ ಸ್ವಚ್ಛ ಭಾರತ ಯೋಜನೆಯ [ 
ಲೆಕ್ಕ ಶೀರ್ಷಿಕೆ 2217-80-800-0-35 ಅಡಿಯಲ್ಲಿ 
ಕಳೆದ 3 
ಬಿಡುಗಡೆಯಾದ ಅನುದಾನದ ತಾಲ್ಲೂಕುವಾರು 


ವರ್ಷಗಳಲ್ಲಿ: ಬೆಳಗಾವಿ ಜಿಲ್ಲೆಗೆ. 


' ಸಂಖ್ಯೆ: ನಅಇ 52 ಸಿಎಸ್‌ಎಸ್‌ 2021 


ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಿದೆ. 


pa 


Ba ವರಾಜ) 
Cಫಗೆರಾಭಿವ್ಯದ್ದಿ ಸಚಿವರು 


Annexure-1 


Release of funds for SBM(U) to Belagavi District(Rs in Lakhs} 


Sl. District Name 
No. 


Taluk Names 2017-18 2018-19 2019-20 


Belagavi Dist 

1 |Belagavi (M Corp.) Belagavi 59.58 2.33 0.000 

2 |Gokak (CMC) Gokak 2.40 0.00 86.397 

3 [Nippani (CMC) Chikkodi 0.00 

4 [Baithongal (TMC) Bailhongal 51.27 0.00 
| 5 JAthani(TMC) Athani 17.53 0.00 

Saundatti-Yellamma Saundatti 
(TMC) 49.60 0.00 100.545 

7 JChikkodi (TMC) Chikkodi | 000 | 900 | 132801 | 
os (TMC) Hukkeri | 000 | 6702 | 
|9| Ramadurga (TMC) Ramadurga 0.00 

10 |Mudalgi (TMC) Gokak 
Sadalaga (TMC) Chikkodi 
| 12 [Kudachi (TMC) Raibag 2.33 
Hukkeri (TMC) | Hukkeri 
Konnur (TMC) Gokak 0.00 0.00 
Khanapur (TP) WE Khanapur 

16 JRaibag (TP) Raibag 13.47 
| Snel (TP) Gokak 7.87 

18 |Boragaon (TP) Chikkodi 2.40 

19 MU Kitturu Channammana Kittur 3.800 
Chinchali (TP) Raibag 1.73 3.333 

21 |Examba (TP) Chikkodi | 000 | 47 | 5000 | 

22 [Ainaapura (TP) ATHANI 0.00 3.933 

23 [Kalloli (TP) Gokak 0.00 1.800 

24 [Kankanavadi (TP) Raibag 0.00 6.867 
M.K. Hubballi {TP} | Kittur 0.00 6.133 

26 |Mallapura (TP) Gokak 0.00 0.000 ml 

27 |Munavaili (TMC) Saundatti 0.00 7.533 

28 |[Mugalakoda (TMC) Raibag 0.00 10.200 
Naaganura (TP) Gokak 0.00 4.13 15,599 

30 [Shedbaala (TP) ATHANI 0.00 1.07 0.667 
[31 [ugar Khurda (TMC) ATHANI 0.00 6.80 0.400 

32 [Harogeri (TMC) Raibag 0.00 4.67 1.733 

33 |Kabbura (TP) Chikkodi 0.00 11.07 4.667 —] 

Total f 232.95 1128.39 


142.20 


